ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕಿ ಗುರುತಿಲ್ಲದ ಪಿ ಸಂಖ್ಯೆ [57 
ಸದಸ್ಯರ ಹೆಸರು ಶ್ರಿ ಯು.ಬಿ ವೆಂಕಟೇಶ್‌ [ನಾಮ ನಿರ್ದೇಶನ 
ಹೊಂದಿದವರು] 
ಉತ್ತರಿಸಬೇಕಾದ ದನಾಂಕ 01-02-2021 
[ಾಾತ್ಷಸಪಣಾದ ಸವತ 'ವರಾವಪ್ರ ಪಾ ನಾಗೂ ಸಾಲ 
ಸಚಿವರು. 


ಪ್ತ 


ಉತರ 


pr 


ಅ) . ಕೋವಿಡ್‌-19- ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪ್ರಾಥಮಿಕ 
ಮತ್ತು ಪ್ರೌಢ ಶಿಕ್ಷಣವನ್ನು ತೊರೆದಿರುವ ಮಕ್ಕಳ ಸಂಖ್ಯೆ 


ಫು: 
ಷ್ಟು 


ಆ) ಶಿಕ್ಷಣವನ್ನು ಅರ್ಧಕ್ಕೆ ಮೊಟಿಕುಗೊಳಿಸಿರುವ 
ಮಕ್ಕಳನ್ನು ಮನಃ ಶಾಲೆಗಳಿಗೆ ' ಕರೆತರುವಲ್ಲಿ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು ? 


ಸರ್ಕಾರದ ಸುತ್ತೋಲೆ ಸಂಖ್ಯೇ ನಅಇ 202 
ಎಂಡಬ್ಬ್ಯೂಸಿ 201% ದಿನಾಂಕ14-12-2020 ಮತ್ತು 
ಕ.ಪಂ.ರಾ.ಅ/ಅ/179/2020(ಭಾಗ-!), ದಿನಾಂಕ:29-12-2020 
ಹಾಗೂ ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ 
ಕರ್ನಾಟಿಕ ಬೆಂಗಳೂರು ಇವರ' ಸುತ್ತೋಲೆ ಸಂಖ್ಯ:13866 
1/ಸಶಿಕ/! ಒಒಎಸ್‌ಸಿ /ಸ್ಥಪ್ರಾ/2020-21, ದಿನಾಂಕ30-12- 
 2020ಗಳಂತೆ ಪ್ರಸ್ತುತ ಸಾಲಿನಲ್ಲಿ ಶಾಲೆಗಳಿಂದ ಹೊರಗುಳಿದ 
ಮಕ್ಕಳನ್ನು ಗುರುತಿಸಲು ಸಮೀಕ್ಷೆ ನಡೆಸಿ ಅವರನ್ನು ಮುಖ್ಯ 
ವಾಹಿನಿಗೆ ಕರೆತರಲಾಗುವ ಕಾರ್ಯ ಪ್ರಗತಿಯಲ್ಲಿರುತ್ತದೆ. 


ಆಯುಕ್ತರು, ಸಾರ್ದಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 
ಇವರ ಸುತ್ತೋಲೆ ಸಂಖ್ಯೇಎಡಿಎಂ2(4) ಮ.ಶಿ.ಹ-22/2020- 
2], ದಿನಾಂಕ:08-01-2021ರಂತೆ ಶಾಲೆಗಳಿಂದ ಹೊರಗುಳಿದ 
ಮಕ್ಕಳಿಗೆ ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿಯೂ ಸಹ ಶಾಲೆಗೆ 
ಪ್ರವೇಶ ನೀಡಲು ತಿಳಿಸಲಾಗಿದೆ. 

1. ಶಾಲೆಗೆ ದಾಖಲಾಗದ ಮಕ್ಕಳಿಗಾಗಿ ಕಾರ್ಯಕ್ರಮಗಳು: 


೪ 6 ತಿಂಗಳ ವಸಶಿಸಹಿತ ವಿಶೇಷ ತರಬೇತಿ. 
* 12 ತಿಂಗಳ ವಸತಿಸಹಿತ ವಿಶೇಷ ತರಬೇತಿ. 
ಅ 6 ತಿಂಗಳ ವಸಶಿರಹಿತ ವಿಶೇಷ ತರಬೇತಿ. 
* 12 ತಿಂಗಳ ವಸತಿರಹಿತ ವಿಶೇಷ ತರಬೇತಿ. 


2. ಶಾಲೆಯಿಂದ ಮಕ್ಕಳು ಹೊರಗುಳಿದ ಮಕ್ಕಳಿಗಾಗಿ 
ಕಾರ್ಯತಂತ್ರಗಳು: _ 

* ಖತುಮಾನ ವಸತಿಯುತ. ಶಾಲೆಗಳು 

(Seasonal Residential Schools) 


ಕ ಬೆರನ್‌ ಪಗ Tent Schools) 

* ಬಾಲ ಕಾರ್ಮಿಕ ಮಕ್ಕಳಿಗಾಗಿ ಕಾರ್ಯತಂತ್ರ 
(National Child 
Project [NCLP] ) 

* ಸಂಚಾರಿ ಶಾಲೆಗಳು (Mobile Schools) 

* ಗೃಹಾಧಾರಿತ ಮಕ್ಕಳ ಶಿಕ್ಷಣ (Home 


Labour 


Based Education) _ 
೪ 6 ತಿಂಗಳ ಅವಧಿಯ ಸ್ವಯಂಸೇವಕ ಸಹಿತ 
ಶಾಲಾಧಾರಿತ ವಿಶೇಷ ತರಬೇತಿ (School 


Based Training with 
Volunteers) 


3 


ಇಪಿ 29 ಪಿಜಿನಿ 2021 "ಮ್‌ 
ಹ್‌ 
L Bad ಕುಮಾರ್‌] 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ, ಸಚಿವರು. 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


109 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಚುನಾಯಿತರಾದವರು) 
01.02.2021 


ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 


ಇ) 


ಶಾಲೆಗಳಿಗೂ ವಿಸ್ತರಿಸುವ ಉದ್ದೇಶ 
ಸರ್ಕಾರಕ್ಕಿದೆಯೇ? 


ಸಚೆವರು 

ಕ್ರಸ ಪಶ್ನೆ [ ಉತ್ತರ 

[5 ರಾಜ್ಯದ ಸರ್ಕಾರಿ ಮತ್ತು ರಾಜ್ಯದ 276 ಸರ್ಕಾರಿ ಕರ್ನಾಟಕ ಪಬ್ಲಿಕ್‌ ಶಾಲೆಗಳಲ್ಲಿನ ಪೂರ್ವ, ಪ್ರಾಥಮಿಕ 
ಅನುದಾನಿತ ಶಾಲೆಗಳ ಮಕ್ಕಳಿಗೆ ತರಗತಿಗಳಲ್ಲಿ (ಎಲ್‌ಸೆ.ಜಿ ಮತ್ತು ಯುಃಕೆ.ಜಿ) ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ 
ಬೆಳಗಿನ ಉಪಹಾರ ನೀಡುವ ಮಧ್ಯಾಹ್ನ ಉಪಹಾರ ಯೋಜನೆಯಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ಯೋಜನೆ ಜಾರಿಯಲ್ಲಿದೆಯೇ; | ಇಲಾಖೆಯ ವತಿಯಿಂದ ನೀಡಲಾಗುತ್ತಿರುವ ಆಹಾರ ಪ್ರಮಾಣ ಮತ್ತು ಘಟಕ 

ವೆಚ್ಚಕ್ಕೆ ಅನುಗುಣವಾಗಿ, ಬೆಳಗಿನ ಉಪಹಾರವನ್ನು 2019-20ನೇ ಸಾಲಿನಿಂದ 
ನೀಡಲು ಸರ್ಕಾರದ ಆದೇಶ ಸಂಖ್ಯೆ: ಇಡಿ 07 ಎಂಎಂಎಸ್‌ 2019 ದಿನಾಂಕ: 
13/08/2019 ರನ್ವಯ ಅನುಮತಿ ನೀಡಲಾಗಿದೆ. 

ಸರ್ಕಾರಿ ಕರ್ನಾಟಕ ಪಬ್ಲಿಕ್‌ ಶಾಲೆಗಳಲ್ಲಿನ ಪೂರ್ವ ಪ್ರಾಥಮಿಕ ತರಗತಿಗಳ 
ಹೊರತಾಗಿ ಉಳಿದ ಯಾವುದೇ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ 
1] ಬೆಳಗಿನ ಉಪಹಾರ ನೀಡುವ ಯೋಜನೆ ಸರ್ಕಾರದಿಂದ ಜಾರಿಯಲ್ಲಿರುವುದಿಲ್ಲ. 

ಆ) [ಇದ್ದಲ್ಲಿ ಎಷ್ಟು ಸರ್ಕಾರಿ ಮತ್ತು ರಾಜ್ಯದ 276 ಸರ್ಕಾರಿ ಕರ್ನಾಟಕ ಪಬ್ಲಿಕ್‌ ಶಾಲೆಗಳಲ್ಲಿನ ಪೂರ್ವ ಪ್ರಾಥಮಿಕ 
ಅನುದಾನಿತ ಶಾಲೆಗಳಿಗೆ. ಈ | ತರಗತಿಗಳಲ್ಲಿ (ಎಲ್‌.ಕೆ.ಜಿ ಮತ್ತು ಯು.ಕೆ.ಜಿ) ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ 
ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. | ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಬೆಳಗಿನ ಉಪಹಾರವನ್ನು ಒದಗಿಸಲಾಗಿದೆ. 

| } 
ಸದರಿ ಯೋಜನೆಯನ್ನು ಖಾಸಗಿ | ಸದರಿ ಯೋಜನೆಯನ್ನು ಖಾಸಗಿ ಶಾಲೆಗಳಿಗೆ ವಿಸ್ತರಿಸುವ ಯಾವುದೇ ಪ್ರಸ್ತಾವನೆ 


ಸರ್ಕಾರದ ಮುಂದೆ ಇರುವುದಿಲ್ಲ. 


ಇಪಿ 04 ಎಂಎಂಎಸ್‌ 2021 


ಮ 
ವಸ್‌. ಸುರೇಶ್‌ ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 105 | 
ಸದಸ್ಯರ ಹೆಸರು | : ಶ್ರೀ ಪ್ರಕಾಶ್‌ ಕೆ ರಾಥೋಡ್‌(ನಾಮ ನಿರ್ದೇಶನ ಹೊಂದಿದವರು). 
ಉತ್ತರಿಸುವ ದಿನಾಂಕ 01-02-2021. | 
3 ಪಕ್ನ ಉತ್ತರ 
73 ಪಾಸಗ ಪದ್ಧಾ ಸರಸ್ಥಗಳು ನಗ್ನತಾ ಪ್‌ ಹಗ ಹಾದ 


ಕಟ್ಟಡ ಸುಸ್ಥಿತಿ ದೃಢೀಕರಣ ಪತ್ರವನ್ನು ಪಡೆಯಲು 
ಇಚ್ಛಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು" ರಿಟ್‌ 
ಅರ್ಜಿ (ಸಿವಿಲ್‌) ಸಂಖ್ಯೆ: 483/2004 ದಿನಾಂಕ: 
13-04-2009ರ ತೀರ್ಪಿನಲ್ಲಿ ಶಾಲಾ 
ಕಾಲೇಜುಗಳ ಕಟ್ಟಡವು ಸುರಕ್ಷಿತ ಮತ್ತು ಎಲ್ಲಾ 
ಕೋನಗಳಿಂದ ಸುಭದ್ರವಾಗಿದೆ ಎಂಬುದನ್ನು 


ಮತ್ತು ational Building code ರಲ್ಲಿನ 


ಸುರಕ್ಷತಾ ನಿಬಂಧನೆಗಳನ್ವಯ ಕಟ್ಟಡ 
ನಿರ್ಮಿಸಿರುವುದನ್ನು ಮತ್ತು ಅಗ್ನಿಶಾಮಕ 
ಉಪಕರಣಗಳನ್ನು ಅಳವಡಿಸಿಕೊಂಡಿರುವ ಬಗ್ಗೆ 
ಸಕ್ಷಮ ಪ್ರಾಧಿಕಾರದಿಂದ ನೀಡಿರುವ ಪ್ರಮಾಣ 
ಪತ್ರ ಪಡೆದಿರುವುದನ್ನು’ ಖಚಿತಪಡಿಸಿಕೊಳ್ಳಲು 
ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ 
ಪ್ರದೇಶಗಳಿಗೆ ಸೂಚಿಸಲಾಗಿದೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಇಡಿ 
709 ಪಿಜಿಸಿ 2017 ದಿನಾಂಕ:08-03-2018ರ 
ಅಧಿಸೂಚನೆಯಲ್ಲಿಯೂ ಸಹ ಹೊಸ ಶಾಲೆ 
ಪ್ರಾರಂಭದ ನೋಂದಣಿ ಅನುಮತಿಗೆ ಕಟ್ಟಡ 
ಸುರಕ್ಷತೆಗೆ ಮತ್ತು ಅಗ್ನಿ ಸುರಕ್ಷತೆ ಪ್ರಮಾಣ 
ಪತ್ರವನ್ನು ಸಕ್ಷಮ. ಪ್ರಾಧಿಕಾರದಿಂದ 
ಪಡೆಯುವುದು ಕಡ್ಡಾಯವಾಗಿರುತ್ತದೆ. 


ಸರ್ಕಾರದ ಸುತ್ತೋಲೆ ಸಂಖ್ಯೆಇಪಿ 46 
ಎಸ್‌ಹೆಚ್‌ಹೆಚ್‌ 2020 ದಿವಾಂಕ:10-11- 
2020ರಲ್ಲಿ ರಾಜ್ಯದಲ್ಲಿನ ಖಾಸಗಿ ಅನುಬಾನಿತ/ 
ಅನುದಾನರಹಿತ ಪ್ರಾಥಮಿಕ, ಪೌಢ ಶಾಲೆ ಮತ್ತು 
ಪದವಿ ಪೂರ್ವ ಕಾಲೇಜುಗಳಲ್ಲಿ ಹೊಸ ಭಾಷೆ, 
ಸಂಯೋಜನೆ ಹಾಗೂ ಹೆಚ್ಚುವರಿ ವಿಭಾಗಗಳನ್ನು 
ಅನುಮತಿಸುವ ಸಂದರ್ಭದಲ್ಲಿ ಕಟ್ಟಡ ಸುರಕ್ಷತಾ 
ಪ್ರಮಾಣ ಪತ್ರದ ಅಗತ್ಯತೆಯನ್ನು ನಿಗಧಿಪಡಿಸಿದೆ. 


2- 


ಆ) 


ದೃಢೀಕರಣ 'ಪತ್ತವು ಖಾಸೆಗಿ ವಿದ್ಯಾ ಸಂಸ್ಥೆ ಸ್ಥೆಗಳಿಗೆ 
ಮಾತ್ರ ಅನ್ನಯಿಸುತ್ತದೆಯೇ; ಅಥವಾ ಸರ್ಕಾರಿ 
ವಿದ್ಯಾಸಂಸ್ಥೆಗೂ ಅನ್ವಯಿಸುತ್ತದೆಯೇ? 
(ಸಂಪೂರ್ಣ ವಿವರ ಒದಗಿಸುವುದು) 


ಸರ್ಕಾರಿ” ವಿದ್ಯಾ ಸಂಸ್ಥೆಗಳೆ ಕಟ್ಟಡಗಳಿಗೆ 
ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು. ರಿಟ್‌ 
ಅರ್ಜಿ (ಸಿವಿಲ್‌) ಸಂಖ್ಯೆ 183/2004 ದಿನಾಂಕ: 


13-04-2009ರ 
Building 


ತೀರ್ಪಿನಂತೆ National 


Cಂdೇ ರಲ್ಲಿನ 
ನಿಬಂಧನೆಗಳು ಅನ್ವಯವಾಗುತ್ತದೆ. ಖಾಸಗಿ 
ವಿದ್ಯಾ ಸಂಸ್ಥೆಗಳ ಕಟ್ಟಡಗಳಿಗೆ 
ಲೋಕೋಪಯೋಗಿ "ಇಲಾಖೆಯ ಕಾರ್ಯಪಾಲಕ 
ಇಂಜಿನಿಯರ್‌ರವರಿಂದ ಸ್ಥಿರತೆ ಪ್ರಮಾಣ 
ಪತ್ರವನ್ನು ಪಡೆಯಲಾಗುತ್ತಿದೆ. 


ಸುರಕತಾ 
OY 


ಸಂಖ್ಯೆ: .ಇಪಿ 20 ಡಿಜಿಡಬ್ಲ್ಯೂ 2021 


ಮ್‌ 


a ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


